ener EE ee 


ಮಹಾಕವಿ ಕಾಳಿದಾಸನಿಗೆ ನಮನ 


ನಮೋ ಎಂಬೆ ಕವಿ ಗುರುವೆ ತಣಿಸಿತೋ, ಅಮರದೂತ ಮೇಘಾ | 
ನಿನ್ನ ಇನಿಯಳಂತೆಯೇ ನನ್ನನೂ, ದಿವ್ಯಕಾವ್ಯದೋಫಾ | 
ಇಂದ್ರ ಮಾಯೆಯನು, ಭಾವಛಾಯೆಯನು ನೂರು ಕಡೆಗೆ ಚೆಲ್ಲಿ 
ಅಮೃತಗರೆವುದಿದು ರಸಿಕ ಹೃದಯದಲಿ, ದಿಗ್‌ದಿಗಂತದಲ್ಲಿ ಮ 















tee 


| @ ಹೆ 2 
ಎಲ್‌ oe | 
' ಅಂಬಿಕಾತನಯದತ್ತರ A 


ಮುಸಿ 








“ಹ್ಞಾಮಸದಗೆ ಸಮವರ್ತತಾಧಿ | ಮನಸೋ ರೇತಃ ಪ್ರಥಮಂ ಯದಾಸೀತ್‌ | 
ಸತೋಬಂಧಮಸತಿ ನಿರವಿಂದನ್‌ | ಹೃದಿ ಪ್ರತೀಷ್ಯಾ ಕವಯೋ ಮನೀಷಾ |" 


| ಹಡ ಮೇಘದೂತ - ಭಾವಾನುವಾದ ಖಂಡಕಾವ್ಯ: ಲೇ: ದ.ರಾ. ಸೆಂಡ್ರೆ (ಅಂಬಿಕಾತನಯದತ್ತ ೧೧ 





ಬ 

7 ಯಕ್ಷ ತನ್ನೋ ಡೆಯನಿಂದ ನಲ್ಲೆಯನು ಅಗಲಿ ಬೆಂದು i, 
ಶಪಿತ ವರುಷವನು ಸಲೆಯಲಾಗದೇ ಮಹಿಮೆ ಕಳೆದುಕೊಂಡು | 
ಜನಕತನಯೆ ಮಿಂದುದಕಗಳಲಿ ತಣ್ಣೆಳಲ ಅ೦ಗಳಲ್ಲ 
ವಸತಿ ನಿಂದನೋ ರಾಮಗಿರಿಯ ಪುಣ್ಯಾಶ್ರಮಂಗಳಲ್ಲಿ | 
ಟ್ಟ 

ಅಗಲಿ ಇದ್ದರೂ ಆಸೆಗೊಂಡಿರಲು ಗಿರಿಯೊಳಂತು ಇಂತು 
ಕೆಲವೆ ತಿಂಗಳಲಿ ಚಿನ್ನ ಕಡಗ ಮೊಳಕೆಗೆ ಸರಿದು ಬಂತು॥ 
ಕಾರಹುಣ್ಣಿಮೆಯ ಮಾರನೆಯ ದಿ ದಿನವೆ” ಮೋಡ ಕೋಡನಪಿ 
ಕಂಡಿತೊಡಿನೊಡ ಡಿಕ್ಕಿಯಾಡುವಾ ಆನೆ ಬೆಡಗನೊಪಿ ॥ 
೩ 
ಮೋಡ ನೋಡಿ ಮನಸಾಗಿ ನಿಂತನೋ ಹೇಗೂ ಏನೊ ಕಂಡು 
ರಾಜರಾಜನನುಚರನು ಇದ್ದ ಕಣ್ಣೀರ ನುಂಗಿಕೊಂಡು 
ಮೋಡ ಕಂಡೊಡನೆ ಬೇರೆ ಬಗೆಯಹುದು ಸುಖಿಗು ಎಂತೊ ಏಕೊ 
ಕೊರಳ-ಗೆಳತಿ ದೂರುಳಿದ ಮೇಲೆ ಆ ಗತಿಯ ಹೇಳಲೇಕೋ | 
ಲು | 
ಬಂತು ಶಾವಣಾ, ಎಂತು ಬದುಕುವಳೋ ಮಡದಿ ಜೀವ ಉಳಿಸಿ 
ಮೋಡದೊಡನೆ ತನ್ನೊಳಿತಿನೊಸಗೆಯನು ಅಂತೆ ಕಳಿಸಲೆಳಸಿ | 
ಬೆಟ್ಟ-ಮಲ್ಲಿಗೆಯ ಹೊಚ್ಚ ಹೂವಿನೊಡ ಕಾಲನೀರ ನೀಡಿ 
ಇದಿರುಗೊಂಡು ಬರಮಾಡಿಕೊಂಡ ಒಲಿದೊಲಿವ ಮಾತನಾಡಿ | 
36 = 
ಗಾಳಿ-ನೀರು-ಉಗಿ-ಬೆಂಕಿಗೂಡಿ ಆಗಿರುವ ಮೇಘವೆತ್ತ 
ಎತ್ತ ಮಾತುಗಳು ? ಮೋಡ ಜೀವವೇ 9 ಏನೋ ಎತ್ತೊ ಚಿತ್ತ | 
ಬೇದವೆಣಿಸ ದೆಯೆ ಕಂಡ ಮೋಡವನೆ ಬೇಡಿಕೊಂಡ ತಾನು 
ಜಡವೊ ಚೇತನವೊ ಬಯಕೆ ಮರುಳರಿಗೆ ಯಾವ ವಸುವೇನು ? | 
3 ಪ 
ಪುಷ್ಕರಾದಿ ಜಗ ಬಲ್ಲ ವಂಶದವನಲ್ಲೆ, ಬಲ್ಲೆ ನಾನು 
ಕಾಮರೂಪಿಯೇ ಪ್ರಕ ತಿಪುರಷನೋ. ಇಂದ್ರನಲ್ಲಿ ನೀನು nS 
ದೈವ-ಬಂಧು ನೀ ಬೇಡೆ ಕಡುಕರಲಿ ; ಬಯಕೆಗೂಡಿಯೇನು ? ನ ಸ Wi ಸ 
ಲೇಸು ಒಳ್ಳ್ಯವರ ಬೇಡಿಕೊಂಬುದೇ ವ್ಯರ್ಥವಾದರೂನು | 





೧೨ ಕನ್ನಡ ಮೇಘದೂತ - ಅಂಬಿಕಾತನಯದತರ ಭಾವಾನುವಾದ : ಸಂ. : ವಾಮನ ae 
ಹೋಟಾ ನನ... ಟನ ಎ ಎಲ್ಲ i ಸ 








ರ ಬದನೆ ಶರಣು ಅಲ್ಲವೇ ? ಇನಿಯಳೆಡೆಗೆ ಓತು ಇಲ 
ಒಯ್ಯೊ ಧನಪತಿಯ ಮುನಿಸಿಗೀಡಾಗಿ ಆಗಲಿದವನ ಮಾತು ॥ 
ಯಕರಾಜನಾ ರಾಜಧಾನಿ ಅಲಕೆಗೆಯ ಹೋಗು ನೀನು 
ರ್ಕ ಶಿವನ ಮುಡಿಚಂದ ತೊಳೆವ ಮಹಮನೆಯ ಮಾಟವೇನು | 
ಕ 
ಗಾಳಿ ಬಟ್ಟಿಯಲಿ ಬರವ ಕಂಡು ಕುರುಳೋಳಿ ಓರೆಮಾಡಿ 
ದೂರ ಹೋದವರ ಹೆಣ್ಣು ನೋಡುವವು ನಿನ್ನನಾಸೆಗೂಡಿ | 
ನೀನೆ ಬರಲು ಅವನಾವನಿರುವನೋ ನಲ್ಲೆ ಬಿಟ್ಟುಗೊಟ್ಟು 
ಬೇರೆಯವರ ಆಳಾಗಿ ಇರುವ ನಮ್ಮಂಥ "ಜನರ. ಬಿಟ್ಟು ॥ 
> 
ಗಾಳಿ ಬೀಸುವದು ನಿನ್ನ ನೂಕಿಸುತ ಮಂದ ಮಂದವಾಗಿ 
ಚೂಚು ಚಾಚಿ ಚಾಡಗೆಯು, ABE ಕೂಗುವದು ಚೆಂದವಾಗಿ | 
ಬೆದೆಯ ನೆನೆದು ಬೆಳ್ಳಕ್ಕಿ ಬರುವವೋ ಸಾಲು ಸಾಲುಗೊಂಡು 
ಬೆನ್ನಗಟ್ಟುವವು ಕಣ್ಣ ಸೊಬಗ ನೀ ತಂದೆ ಎಂದುಕೂಂಡು | 
೧೦ 
ಎಷ್ಟು ದಿವಸ ಇನ್ನುಳಿದುವೆಂದು ದಿನದಿನವು ಲಕ್ಕವಾಗಿ 
ಜೀವ ಹಿಡಿದುಕೊಂಡಿರುವ ನಿನ್ನ ಅತ್ತಿಗೆಯ ನೋಡು ಹೋಗಿ ॥ 
ನಾರಿ ಹೃದಯದಲಿ ನಾರಿನೆಳೆಯುವೊಲು ಇಹುದು ಆಸೆಯೊಂದು 
ಅಗಲಿದಾಗಲೇ ಕಳಚಿ ಬೀಳುವೆದೆ-ಹೂವ ಬಿಗಿದುಕೂಂಡು | 
OO 
ಮೊದಲ ಮೊಳಗಿಗೇ ಬಂಜುಗೆಟತೋ ಭೂಮಿ ಅಣಬಿತಾಳಿ, 
ಕಿವಿಗೆ ಸವಿಯೆನಿಪ ಮೊಳಗ ಕೇಳಿ ಮಾನಸಕ ಬಂತು ದಾಳಿ | 
ತುಂಡು ತಾವರೆಯ ಬುತ್ತಿ ಕಟ್ಟಿ ಕೃಲಾಸಕಾಗಿ ಸಾಗಿ 
ಬಾನ ಬಯಲಿನಲಿ ಕೊನೆಗು ಬರುವವರಸಂಚೆ ಜೋಡಿಯಾಗಿ ॥ 
()೨ 
“BON ಬರಲೊ' ಎಂದಪ್ಪಿ ಕೇಳು ಈ ಮುದ್ದು ಗೆಳೆಯನನ್ನು at 
ರಾಮಪಾದಗಳು ಮುದ್ದಿ ಮುದ್ರಿಸಿದವಿದರ ಮಗ್ಗುಲನ್ನು ॥ ಸ 
ಕಾಲ ಕಾಲಕೂ ನಿನ್ನ ಕಂಡು ಇದು ಮೈಯನರಳಿಸುವದು eer 
ಅಗಲಿ ಬಲು ದಿನಕೆ" ಬಂದೆ ಎಂದು ಬಸ ನೀರನುರುಳಿಸುವದು ॥ 
೧೪ ಕನ್ನಡ ಮೇಘದೂತ - ಅಂಬಿಕಾತನಯದತ್ತರ ಭಾವಾನುವಾದ : ಸಂ. : ವಾಮನ ಬೆಳ 








> 
ಹ = 
ಇ ತೆ 
ಬ! ಸ 
‘7 
3 
ತ್‌ “ee 
ಆಗೆ - 
(Cy 


Oa 

ಹಾಲು elaine ಕೇಳು ನಿನಗೆ ಅನು ಕೊಲ ಪ್‌ 
ಬಳಿಕ ನನ್ನ ಸ೦ದೇಶ ಕಿವಿಗೆ ಪರಿಣಮಿಸಲಮ 3 of 
ತೊಳಲಿ ಬಳಲಿ ಗಿರಿ ಶಿಖರಗಳಲಿ ಕಾಲಃ: ಇ | 

ದಣಿವ ತವಿಸು, ನೀರಿನಿಸೆ ಸವಿಸಿ ಆ ಹಳ. dnd 

೧೪ een! 

ಗಿರಿಯ ಶೈ ONDE ಹರಿದು ಹೋಗುವದೋ ಏನೋ ಎಂಬುದಾಗಿ 
ಗಾಳ ಬೀಸುತಿರೆ ಸಿದ್ಧ-ಮುಗೆಯರು ನೋಡೆ ಚಕಿತ ಕಾ 200) 
ಹಾರು ಬಡಗಣಕೆ Yeon -ನಿಚುಲನೆಡೆಯಿಂದ ಮೇಲೆ ಅತ 
ಹಾದಿಯಲ್ಲ ದಿಜ್‌ನಾಗ ಬೀಸಿದಾ ಕರವ ತಪಿಸುತ ॥ 
೫ ~ = 

ಏಳು ರತುನಗಳ ಮೇಳಗೂಡಿ ಕಂಗೊಳಿಸುವಂತೆ ಮುಂದು 
ಹುತ್ತದಿಂದ ಎದ್ದಿರುವದಲ್ಲಿ ಅಗೊ ಇಂದ್ರಧನುವದೊಂದು ॥ 
ನಿನ್ನ ಕಪ್ಪು ಮೈಗದರ ಒಪ್ಪ ಬರಲೇನು ಕಾಂತಿ ಬಂತು 
ಗೋಪವೇಷದಾ ವಿಷ್ಣು, ಗರಿಯ ಧರಿಸಿರಲು ಕಾಣುವಂತು | 
Oe 

ಕುಡಿದು ಬಿಡುವರೋ ಕಣ್ಣ ಕುಡಿಗಳಲಿ ಬೆಳೆಗೆ ಬಂಧು ಎಂದು 
ಹುಬ್ಬ ಹಾರಿಸುವ ಬಿಂಕವಿಲ್ಲದಾ ಹಳ್ಳಿ ಹೆಂಗಳಂದು ॥ 

ಅದೇ ಹರಗಿ ನೆಲಗಂಪ eet "ಹೊಲದ ಮಾಳವೇರಿ 
ನೀರ SYA ಹಗುರಾಗಿ, ಉತ್ತರಕೆ ಮತ್ತೆ ಹೋಗು ಸಾರಿ | 
Oe 

ಮಾವುಮಲೆಯ ಕಡು ಕಾಡಬೇಗೆ SAAT, ಮಳೆಯ ಸುರಿಸಿ 
ತಣಿಸದಿರುವದೇ ದಾರಿದಣಿವಿಕೆಯ, ಅದುವು ಕೆಳೆಯ AOA ॥ 
ಎಂಥ ಕಿರುಕುಳನು ಮೊದಲು ಮಾಡಿದುಪಕಾರ ಮರೆಯಬಹುದೇ 
ಎಂದಮೇಲೆ ಅವನಂಥ ದೊಡ್ಡವನು ವಿಮುಖನಾಗಲಹುದೇ ॥ 
els) 

ತೊಳೆದ ತುರುಬು ಕಪ್ಪಾದ ನೀನು ಗಿರಿಶಿಖರದಲ್ಲ ತೇಲೆ ಸ 
ಆಷಾಢ ಮಾವು ಸುರಿದಾವು ಗೊಂಚಲಲಿ ಬೆಟ್ಟದೆದೆಯ ಮೇಲ £ ಸ 
ಅಮರ ಮಿಥುನಗಳ ಪ್ರಣಯ- ದೃಷ್ಟಿ ಆರಳರಳುವಂತೆ ಆಗೆ ಸ್‌ ಶಿ 
ಮಲೆಯ ತುದಿಯು ಕಪಾಗೆ ತೋರುವದು ನೆಲದ ಮೊಲೆಯ ಹಾಗೆ x 


ಬಿಕಾತನಯದತು ೧೫ 
ಹಡ ಮೇಘದೂತ - ಭಾವಾನುವಾದ ಖಂಡಕಾವ್ಯ: ಲೇ: ದ.ರಾ. ಬೇಂದ (ಅಂ! 2 





5 





ಸಾಡ ಹುಡುಗಿಯರ ಆಟ ನಡೆದ ಎಲೆಮಾಡಗಳಲಿ ತಂಗಿ ae 
ನೀರ ಸುರಿಸಿ ತುಸು ಮುಂದುವರಿಸು ಆ ದಾರಿ ದಾಟ ಹಿಂಗಿ | 
DOF HAN ಕಡುಬ೦ಡೆಯೊಡೆದು ಹರಿದಿರುವ ರೇವೆ ನೋಡು 
ಚಿತ್ರ ಚಿತ್ರ ಸಿಂಗಾರವಾದ ಮದ್ದಾನೆ ಹಣೆಗೆ ಜೋಡು ॥ 

SO 

ಅಲ್ಲ ಕಾಡು ಮದಾನಿಮಿಂದ ಬಹು ಗಂಧ ನೀರ ಕುಡಿದು 
ಮುಂದೆ ಹೋಗು, ನೇರಿಳೆಯ ತಡೆವಡೆದು ನಿನ್ನ ದಾರಿ ಹಿಡಿದು | 
ತುಂಬು ಮೋಡವೆ, ಗಾಳಿ ಈಡೆ 9 ನಿನಗಾರು ತೂಗಬಹುದು 9 
ಬರಿದು ಆಗಿ ಹಗುರಾದ ; ತುಂಬಿದವ ಮಾನವಂತನಹುದು ॥ 
೨() 

ಹಸಿರು ಹಳದಿ ಕಪ್ಪಾದ ಮುಗುಳ ಕಡವಾಲಗಳನು ನೋಡಿ 

ನೀರ ನೆರೆಯ ಕಲ್ಲಾಳ ತಲೆಯನೆತ್ತಿದವು ಹೂವು ಮೂಡಿ | 
ಮೆಯ್ದು ಜಿಗಿದು ಅಡವಿಯಲಿ, ನೆಲದ ಕಡುಗಂಪ ಮೂಸಿ ಹಿಳಿದು 
ಸಾರಂಗ ಜಾತಿ ಸುತ್ತಾಡತಾವ ಇಳಿಮಳೆಯ ಹಾದಿ ತುಳಿದು ॥ 

be Be 

ಎಷ್ಟು ಬೇಗ ನೀ ಹೋಗಬೇಕು ನನಗಾಗಿ ಎನಿಸಿ ಏನು ? 

ಬೆಟ್ಟ ಬೆಟ್ಟ ಬಿಟ್ಟಿರುವ ಮಲ್ಲಿಗೆಯ ಜೊತೆಗೆ ಉಳಿವೆ ನೀನು ॥ 
ಇಷ್ಟು ತಿಳಿಯೆನೇ 2 ಕಣ್ಣು- “ತುಂಬಿ ಕುಡಿಗಣ್ಣ ಚಾಚಿ ಕೇಕಿ 

ಕೇಕೆ” ಹಾಕುತಲೆ ಹೇಗೊ 'ಹೊರಡುವೀ ಹಿಂದುಮೆಟ ನೂಕಿ ॥ 
೨೩ 

ಮುಳ್ಳುಮೊನೆಯ ಕೇದಿಗೆಯ ಹಳದಿ ನೆರಳುಳ್ಳ ತೋಟವಳ್ಳಿ 
ಊರ ತಿರಿವ ಕಾಕಗಳ ಬಸದಿಗಳ ಹಾದಿಗಿಡದ ಹಳ್ಳಿ ॥ 
ಮಳೆಯ ಮಾಸದಲಿ ಜಂಬು-ನೇರಿಳೆಯೆ ತುಂಬಿ ಬನಗಳಲ್ಲಿ 
ಕೆಲವೆ ದಿವಸ ಆ ಹಂಸಗಳಿಗೆ ನೆಲೆ ಆ ದಶಾರ್ಣದಲ್ಲಿ | | 
೨೪ 

ದಿಕ್ಕು ಬಿಕ್ಕಿನಲ ವಿದಿಶೆಯೆಂದು ಹೆಸರಾದ ರಾಜಧಾನಿ NWS 
ಅಲ್ಲಿ ಹೋಗಿ ಬಯಬಯಸಿದಂಥ ಹಣ್ಮಿನ್ನು ಕಾಮುಕಾ, ನೀ॥ | 
ಹುಬ್ಬು ಮುರಿದ ಬೆಡಗುಳ್ಳ ಮುಖಕೆ ಸರಿ ನೇತ್ರವತಿಯ ನೀರು 
ಅವಳ ಬಳಿಗೆ ಗುಡುಗುಡಿಸಿ ಸೂಬಿಗ, ನೀಪವಳ ಸವಿಯ ಹೀರು ॥ 


೧೬ ಕನ್ನಡ ಮೇಘದೂತ - ಅಂಬಿಕಾತನಯದತ್ತರ ಭಾವಾನುವಾದ : ಸಂ. : ವಾಮನ ಬೇ 
ತವ್‌ 



















ays 
& od 

ಇಸು. pe « Tt ರ್‌ 
ಬಾದ್‌? 


ಸ : ಗ್ಗೆ 






Oe 
ಕಾಡ ಹುಡುಗಿಯರ...................... 


GOS 
 ಕನ್ನಡಮೇಫದೂತ - ಭಾವಾನುವಾದ ಖಂಡಕಾವ್ಯ: ಲೇ: ದ.ರಾ. ಬೇಂದ್ರೆ (ಅಂಬಿಕಾತನಯದತ್ತ ೧೭ 
Ji re. ee 








೨೫ ಬ್ರ 
ನೀನು ಮುಟ್ಟೆ ಮೈ ಜುಮ್ಮು ತಟ್ಟಿತೋ ಅಗಲ ಹೂವ ತರುತ್ತೆ 
ನೀಚಗಿರಿಯ ನ್ಯ ಡವಾಲ ಇಹವು ಹೋಗಲ್ರಿ MOD ಮರೆದು i 


ಅಲ್ಲಿ ನಲ್ಲ- ಬೆಲೆವೆಣ್ಣ - ಕೂಟ ಹೂಸ 'ಗ೦ಪನುಗುಳುತಿಹವು 
ನಾಗರಿಕರ ತಾರುಣ್ಯಮದವ ಕಲ್ಮಾಡ ಹೊಗಳುತಿಹವು ॥ 
೨೬ 


ಅಲ್ಲಿ ತಂಗಿ ಮುಂಬರಿಯೊ ಕಾಡ- ಹೊಳೆ-ದಂಡೆ-ತೋಟದಲ್ಲಿ 
ಬಳ್ಳಿ ಬಳ್ಳಿ ಹೂಜಲ್ಲಿಯಲ್ಲಿ ಮುಂಬನಿಯು ತುಳುಕಿ ಚೆಲ್ಲಿ | 
ಗಲ್ಲ ಬೆಮರೆ, ಕಿವಿಕಮಲ ಕಮರೆ, ಪಾಮರರ € ಅಮರಿಯರಿಗೆ 
ನಿನ್ನ ನೆರಳ ಕ್ಷಣವಿತ್ತು . ರಮಿಸು ಹೂದೋಟಗಿತ್ತಿಯರಿಗೆ | 
೨೭ 

ಉತ್ತರಕ್ಕೆ ಹೊರಟವಗೆ ಉಜ್ಜಯಿನಿ ಅಡ್ಡವಾದರೇನು 9 

ಅಲ್ಲೆ ಮೇಲುಮಾಳಿಗೆಯ "ಭೋಗ ಕಳಕೊಳ್ಳಬೇಡ ನೀನು ॥ 
Ss ಊರ ಹೆಂಗಸರ ಕಣ್ಣಬಳ ಮಿಂಚೆ ಮಿಣುಕು ಎನು 

ಅವರ ಕಣ್ಣ-ಕುಡಿ-ಲಲ್ಲೆಯೊಲ್ಲೆಯಾ ) ವ್ಯರ್ಥ ಇದ್ದು ಕು | 
೨೮ 

ನಿನ್ನ ಕಂಡು VF OD, ಮುಂದೆ, ತೆರೆ ತೆರೆದು, ಅಂಚೆ ಉಲಿಸಿ 
ಗೆಜ್ಜೆ ಪಟ್ಟಿ ಗಿಲುಕನಿಸಿ, "ಎಡವಿ, ಸುಳಿನಾಬಿ ತೋರಿ ನಲಿಸಿ 
ಹಾದಿಯಲ್ಲಿ ಬರೆ, ಆಗು ಸಮರಸಿಯು ಕೇಳಬೇಡ ಬದಲು 
ಹೆಣ್ಣಿನೊಲವಿನಲಿ ಮಳ್ಳ ಮುರಕವೇ ಮಾತಿಗಿಂತ ಮೊದಲು ॥ 
೨೯ 

ಹೆಳಲು ಇಳಿದು ಒಕ್ಕಾಲು ಉಳಿದು. ನಡದಿಹಳು ತೆಳ್ಳಗಾಗಿ 
ದಡದ ಮರದ ಒಣ ಎಲೆಗಳುದುರಿ ತನ್ನುದರ ಬೆಳ್ಳಗಾಗಿ | 
ನೀನು ಸೊಬಗ, ನಿನ್ನಿಂದ ಅಗಲಿ ತಾ ಸೊರಗಿ ಸಣ್ಣಗಹಳು 
ne ನಿನ್ನನ್ನು ಸೇರಿ ಮೈದುಂಬಿಕೊಳ್ಳಬಹಳು | 
ಬಂದವಂತಿನಾಡಿನಲಿ ಉದಯನನ ಕಥೆಯ ಬಲ್ಲರೆಲ್ಲ 
ಅಲ್ಲಿ ಸಿರಿಯು ಹರಹಿರುವ ಪೂರ್ವಪುರವಿಹುದು ನಿಲ್ಲು ಅಳಿ ! 
ಪುಣ್ಣವಂತರೋ, ಪುಣ್ಯತೀರಲಿರೆ AS ಉಳಿಯಲಾಗ 
ಸ್ವರ್ಗದೊಂದು ತುಣುಕನ್ನೆ ತಂದರೋ ಇಳೆಗೆ ಇಳಿಯುವಾಗ ! 
೧೮ ಕ ಮನಿ" 
೮ ಕನ್ನಡ ಮೇಘದೂತ - ಅಂಬಿಕಾತನಯದತ್ತರ ಭಾವಾನುವಾದ : Zo, 





RO 

ಮತ್ತ DOANY WIZ 
ಬೆಳಗಿನಲ್ಲಿ ಅರಳಿರುವ ತಾವ 
ಸುನಿಲ ನಲಸಿಕೆಯ ಯ ಕಳೆವುದಲ್ಲ 





it tn oe nee ಹರಿದು | 
NUM ಕುಣಿದು ಕರೆದು | 
ಅಲಸುಗಳೆಯೊ, ಆ ಕ೦ಪು ಮಾಡಗಳಲೇನು ಇಂದ್ರಮೋ 
ನಡೆದು ನೀರೆಯರು ಬಣ್ಣ ಬಳದು ಅಂಗಾಲ ಪದ 
ನ ° 
ರುದ-ಗಣವು ಬಾಗೀತು ನಿನಗೆ, ಹೇ ಕೊರಳಗರಳ ವರಣಾ 
ಕಾಣು ಹೋಗು ಶ್ರಿ ಚಂಡಿಪತಿಯ ಮಾಂಕಾಳ Wed, ಚರಣಾ ॥ 
ಅವನ ತೋಟದಲಿ ಗಾಳಿ ತೀಡುವದು ಗಂಧವತಿಯನೆರೆದು 
ಕಮಲಗಂಧಿಯರು ಮಿಂದ ನೀರಿಗರವಿಂದಗಂಧ ಬೆರೆದು | 
೩೪ 
ನನ್ನ ಕಣ್ಣ ಹೂಲದಾಚೆಗಾಗಿ ರವಿ ತಣ್ಣಗಿರುವವರೆಗೂ 
ಸುಳ್ಳಪಳ್ಳ 'ತರಹರಿಸಬೇಡ, ಇರು ಅಲ್ಲೆ. ಬೈಗ ಮರೆಗೂ ॥ 
ದೇವ-ಸೇವೆ ನಡೆದಾಗ ಸಂಜಿ ತುಲಿನ ಮೊಳಗು ನೀನು 
ಪೂಜ್ಮವಸುವಿನ ಪೂಜೆಗೊದಗದಾ ನಾದವಿದ್ದು ಏನು ? | 


ಮೂಡಿ ॥ 


ets? 


ರ 
೩೫ 


ದೇವದಾಸಿಯರು ಹಜ್ಜ ಹಾಕಿ, ನಡುಗೆಬ್ಬ ಕುಣಿಸಿ ನವುರಿ, 
ಬಳ್ಳಿತೋಳು ಬಳುಕಾಡೆ ಬೀಸುವರು ರನ್ನ ಗಾವ-ಚವರಿ ॥ 
ನಿನ್ನ ಮೊದಲ ಹನಿ ಉಗುರು-ತಾಣ ತಂಗೊಳಿಸೆ ಎದೆಯ ತಾಗಿ 
ನೋಟ ಬೀರುವರು ನಿನ್ನ ಕಡೆಗೆ ತುಂತುಂಬಿ ಮಾಲೆಯಾಗಿ | 
Ae 

ಬಳಿಕ ಬೆಳೆದ ಉದ್ದುದ್ದ ಟೊಂಗೆ ಮರದುದಿಗಳಲ್ಲಿ ಒರಗಿ 
ಸಂಜೆಗೆಂಪು-ದಾಸಾಳಬಣ್ಣದವನಾಗಿ ನೀನು ಮರುಗಿ ॥ 1 
ಶಿವನು ಕುಣಿಯಲಿರೆ ಅವನ ಕೊಡೆಯ ಹಸಿ ತೊವಲಿನಿಂದ ಮುಬ್ಬ ; te 
ಮಾಡು ಅವನ ಸತಿ ನೋಡುವಂತೆ ದೃಢ ಭಕುತಿಯಿಂದ ಮಚ್ಚಿ! ಸನ್‌ 


ಹ್ನಡ ಮೇಘದೂತ - ಭಾವಾನುವಾದ ಖಂಡಕಾವ್ಯ : ಲೇ:ದರಾ.ಬೇಂದ್ರಿ( ಘಾನಾ ೧೯ 
ನ 








ತ 


ದ ರಕ ಉಜ್ಜಯನಿ ರಮಣಿಯರು ಹೊರಟ ರಾತ್ರಿ ಇ 


ರಾಜಬಿ ದಿ ಕಗ್ಗತ್ತಲಾಗಿ ಸಂಗೆಡಿಸೆ. ಮಿಂಚಿ ಜೆಲ್ಲಿ ॥ 


©) A) OA 
ದಾರಿದೋರು ಹೊಂಬೆಳಕ ಮಾಡಿ ಮಳ ಗುಡುಗು ಬೇಡೊ dem, 


ಎಲೆ ಹೆದರಿದವರವರೂ, ಕಳುವಿನಲಿ ಹೋಗಬೇಕು ಬೇಗಾ ॥ 


ಮೂದಲಿ 


ಗಿ 


p 


99 


ಸಾರಿವಾಳ ಹಲವಾರು ಮಲಗಿದೇಳನೆಯಿ ಮಾಡದೊಳಗೆ 
ಮಂಚು ಮಡದಿ ಬಳಲಿರುವಳೇನೊ ? HONY ಭಳ್ಳಭಳಗೆ- 
ಮುಂದೆ ದೂಡುವದು ನಿನ್ನನುದಯದಲಿ ನಮ್ಮ ನಿಮ್ಮ ನಂಟ 
ಗೆಳೆಯಗಾಗಿ ಕೈಕೊಂಡ ಕೆಲಸ (ವನು ನಡುವೆ ಬಿಡುವರುಂಟೇ | 
AC 
ಒಂಟಿಯಾಗಿ ಇರುಳುದ್ದ ಕಳದ ಸತಿಗಾಗಿ ರವಿಯು ಬಹನು 
ಸಾವಿರಾರು ಕರ ಚಾಚಿ ”ಕೆಮಲೆಯರ ಕಣ್ಣನೊರಿಸಲಿಹನು | 
ತನ್ನ ಹೆಂಡಿರನು ತಾನೆ ತವಿಸದಿನ್ನಾರು ಶಮಿಸಲಹುದು 
ಅಡ ನೀನು ಇರಬೇಡ ರವಿಗೆ ; eal ಕೆಂಡವಾಗಬಹುದು ॥ 
ಲಲ 
ಹೆಸರಿನಂತೆ ಗಂಬೀರೆ ಧೀರೆ ತಿಳಿನೀರೆ ಜಲದೊಳವಳ 
ಸೇರಬಲ್ಲೆ ನೆರಳಾದರೇನು ? ಸರಿ, ನೀನು ನೀರನಿವಳ ॥ 
ಅವಳು ನೋಡುವಳು ಚಪಲ ಮೀನ ಚಳಕುಮುದ ನೇತ್ರಯಾಗಿ 
ತಿರುಗಿ ನೋಡು ಇಹಳವಳು ನಿನ್ನ ಅನುರೂಪ ಕ್ಷೇತ್ರವಾಗಿ ॥ 
೪() 
ಕೈಯ ಚಾಚಿ ತಡೆವಂತೆ ನಾಚಿ ನೀರ್ಬಿತ್ತ ಬಾಗಿ ಎಳೆದು 
ನಡಿದರೇನವಳ ಮುಗಿಲ ಬಣ್ಣದಾ ಮಂ೦ಜುಸೀರೆ ಸೆಳೆದು ॥ 
ಒಯ್ಯೋ ನಿನ್ನ ಜೊತೆಗಿರಲಿ, ಮೇಘವೇ. ಪಯಣ ಬೆಳೆಸುವಾಗ 
ಉಂಡು ಒಮ್ಮೆ ಬಿಡಬಹುದದಾರು ಬರಿ ಬಚ್ಚ ಚೆಲುವು ಭೋಗ ॥ 
೪೨ 
ನಿನ್ನ ಉಸಿರ ಹನಿ ಸೋಕಿ, ನೆಲದ ನರುಗಂಪು ಹೊಮ್ಮಿ ತಾಗಿ | 
ಬಂದ ಗಾಳಿ ಕುಡಿದಾನೆ ತಾನೆ ಹರಿ ಮೂಗೆ ಸೊಂಡಿಲಾಗಿ ॥ ¢ pl 
ಕಾಡ ಅತ್ತಿ ಹಣ್ಗೂಳಿಸುವಂಥ ತಂಗಾಳಿ ಇದಿರು ಬಂದು 
ದೇವಗಿರಿಯ ಸೇರಿಸುವದಣ್ಣ, "ಬಿಜ ಮಾಡಿ ತಾವು' ಎಂದು ॥ 










aa ಟ್‌ ಲ್ಯ ven i: ಧಂ 
ಊತದ 


KN a f "ಳ್ಳ 11 Hi 1 






ns ೫ ¥ v ಕಾ | 






2 


Pe ; 
nee 8 ಜಾ 
ಟೋಟಲ್‌ ಕ 
ಆಂ ಬ ತಾ 
owe ae 
7 ARNG, ಹ po 
ಬದದರ ಲು 
ROCIO 


ಗ” 
ಪ 
“we 
3 
D ia 6. ~~ 
por ಆ ಜ್‌ ಲ BBD ANE 
ಸ ಸಬ ET ee 2 0 
” 





awe” ss 
~ 


J y ಹ ಇ ಯ 
ಗೌ. 4S ಛೇ 
ಜ್ಯ aed we ee 
ಚ ಸ Be bes 
“AN + Wer’, 
- x ಹ AORN DINU ೌ ರ್‌ ಔ*ೆ 


ಜ್‌ 


೩೭ 
ರಮಣರತ್ತ ಉಜ್ಜಯನಿ ರಮಣಿಯರು..... ಟಟ. 


 ಹ್ನಡಮೇಘದೂತ - ಭಾವಾನುವಾದ ಖಂಡಕಾವ್ಯ: ಲೇ : ದ. ರಾ. ಬೇಂದ್ರೆ (ಅಂಬಿಕಾತನಯದತ್ರಿ ೨೧ 








ve = ನಿ 3 ) 
ಈ ಗಿರಿಯ ಜೀವ, ಆ ಸ್ಪಂದದೇವ, ಅಭಿಷೇಕ ಮಾಡು ಬಾಗಿ fp 
ಹ ಗಾರ್‌ ಡ್‌ | 
೫೧ ಮೋಡದಿಂದ ಹೂಮಳಯ ಸುರಿಸು vl ಬಾ ANON DA | 
ಸುರರಾಜ್ಯ ಸೈನ್ಯ ರಕ್ಷಣೆಗೆ ಟ್ಟ J ಶಿವವೀರ್ಯದೊಂದು ಮೂರ್ತಿ 


ಮುಗಿಲು ಸಗಲಿಗೂ ಇ. ಉರಿಯ ಕಂದ, ಕಿರುಕುಳವೆ ಅಂಥ ಕೀತ್ರಿ 


| 





0 G 


se 

ಉದುರಿದ್ದ ನವಿಲಗರಿ DOS oe ಕಣೂತ್ತಿ ಶಿವಯು ಕಿವಿಗೆ 

QOS ನಯ ಬಳಿಗೆ ಇರಿಸುವಳು ಅವಳು ಮಗನೊಂದು ಮದ್ದು ಸವಿಗೆ | 

ಶಿವಮೌಳಿ ಚಂದಕಳಗಿಂತ ॥ ಬೆಳಗುಡಿಗಣ್ಣ ನವಿಲ ಕುಣಸ 

ಅಗೂ ನಿನ್ನ ಮೊಳಗು. ಆ ಗುಡ್ಡದೊಳಗು, ಸೋಲ್ಸಗುವಂತೆ ತಣಿಸು | 

೪ 

ಹರಶರಗಳಲ್ಲಿ ಹುಟ್ಟಿದ್ದ ದೇವನಾ ಸೇವೆಯಾಗೆ ಲೀಲೆ 

ವರ ಸಿದ್ದದ್ವಂದ್ವಗಳು ನೀಣೆಗೂಡಿ, ಮಳ-ಹಾದಿ ಬಿಟ್ಟವ ಮೇಲೆ | 
ಗೋಯಾಗದೊಂದು ಅನುರಾಗದಿಂದ ಬರುವಲ್ಲಿ ಬಾರೊ ಸುರಿಯೆ 

ಹಾತೊರೆವ ಚರ್ಮವತಿ ರಂತಿದೇವನಾ ಕೀರ್ತಿಯಂತೆ ಮೆರೆಯೆ ॥ 

೪೬ 

BOOTHS ಕಳವು ಮಾಡಿದಾ ಮೋಡ ನೀನು ತಗ್ಗಿ 

ನದಿಯ ನೀರು ಕುಡಿವಾಗ ಕಾಣುವಿಯೊ, ಬಾನಿನಲ್ಲಿ. ಹಿಗ್ಗಿ 1 

ಗೀಡಲಿರುವ ಆ ದೇವಜಾತಿಗಳ ಕಣ್ಣ ಜಾಲವಾಗಿ 

ನೊಮಿ ತೊಟ್ಟ ಅಣಿಮುತ್ತು ಹಾರದಲಿ ಇಂದನೀಲವಾಗಿ ॥ 


O° 


O =) 
ಸಕ್ಕ 


ಮುಂದೆ ದಶಪುರದ ಹಣ್ಣ ಹುಬ್ಬು ಕರೆಯುವದು ಲೋಲವಾಗಿ 
ಆಚ ನೋಟವಸೆಯುತಿರೆ ಕಪ್ಪು ನೀಲವಾಗಿ ॥ 


ಯಾರ ಕಣ್ಣು ಹೋಲುವವು ನೊಳ್ಳೆಯೊಡೂಾಡಿ-ತುಂವಿಯನ್ನ 
ಅವರ ಕಣ್ಣ "ಕುತು ಕಕ್ಕೆ ನೀಡು ನಿನಾ ಬಿಂಬವನ್ನು 


ಅಲ 

ಬಾರೂ ದಾಟಿ ಬಹ್ನಾಧಿವರ್ತವನು ನಿನ್ನ ಛಾಯೆ ಚೆಲ್ಲಿ ಗ] 
ಎಲ್ಲ ಇಂದಿಗೂ ಓಂದಿನೆಲಬು ಆ ಕುರುಕ್ಷೇತದಲ್ಲಿ | es 
ಅರಸುಗಿರಸುಗಳ ಚೆಂಡು ಕಳೆದ ಗಾಂಡೀವದನ ಅಂದು ಜ್‌ 


ನೀನು ಕಮಲಗಳ ಸೆಳೆವ ಹಾಗೆ ಮಳೆ ಸೆಳಕಿನಿಂದ ಇಂದು॥ ಸ್‌ 
edie ce ಮೂರೆ 


೨೨ ಕನ್ನಡ ಮೇಘದೂತ - ಅಂಬಿಕಾತನಯದತರ ಭಾವಾನುವಾದ : ಸಂ: ವಾಮನ wee! 
ಹ ಮ್‌ 








| Oe 


4 a ರೇವತಿಯ ಲಾ; ಎ ~~ “ತೆ ಇ. 
' ಮಡ ನ ಖುಖಿವು WO ETD ಕಳ್ಳುಹಾಲ ಕುಡಿದ ಟೆ 
Fos ಔಣ WY ದಂಡೆ ಹಿಡಿದ | 


| ಕುಡಿಯೊ ನೀನು ಸರಸತಿಯ 

ಬಣ್ಣವಿರಲ ಕರಿ; ಬೆಳ್ಳಗಾಗು ಬ್ಬ 

| ೫೦ 

| ಗ ವರ್ತಿ ಕನಖಲದ ಮಲೆಯ ಬಂಗ 

ಸಗರ ಸಂತತಿಗೆ ಸಿರ್ಗದೊಂದು ಸೋಪಾನವಾಗಿ ಇಳೆಗೆ ॥ 

ಗೌರಿ ಮುರಿವಳಬ್ಬಬ್ಬ ಹುಬ್ಬ-ಎನೆ ನಕ್ಕು ನೊರೆಗಳಿಂದ 

| ಜಗ್ಗುತಿಹಳು ಶಿವಜಡೆಯ ಚಂದ್ರಮಣಿ" ಕೈಯ ತೆರೆಗಳಿಂದ | 

| ೫೧ 

| ನೀನು ಬಾನಿನಲಿ ಕಾಲು ಸೋತು ಬರೆ, ಗಂಗೆ ಕುಡಿಯಲೆಂದು 

. ಸ್ಪರ್ಗದಾನೆಯೇ ಸೊಂಡೆ ಚಾಚಿದೊಲು ಕಾಂಬಿ ನೋಟವೊಂದು | 

ಬೀರೆ ಕಾಣುವದು ನೋಟ, ನೀರಿನಲಿ ಛಾಯೆ ಮೂಡಿದಂತೆ 

| ಗಂಗೆಯನ್ನೆ ಮತ್ತೊಂದು ಕಡೆಗೆ ಆ ಯಮುನೆ ಕೂಡಿದಂತೆ | 

. ೫೨ 

| ಮ೦ಜು-ಬೆಟ್ಟ ಮುಡಿಯಟ್ಟದಲ್ಲಿ ಕಸೂರಿ ಮೆಟ್ಟಿನಲ್ಲಿ 

ಇಳಯ ತೊಳೆಯೆ, ಹೊಳೆಯಾಗಿ ಬರುವ ಸಿರಿಗಂಗೆ ಹುಟ್ಟಿನಲ್ಲಿ | 
ದಾರಿದಣಿವಿಕೆಯ ಕಳೆಯೊ ನೀನು ಆ ಕೋಡಿನಲ್ಲಿ ಕುಂತು 

ಶಿವನ ನಂದಿ ಕೋಡೆತ್ತಿ ಒಗೆದ ಕರಿ ಮಣ್ಣ ಮುದ್ದಯಂತು ॥ 

' BO 

' ದೇವದಾರು ಮರ ತಾಕಲಾಡಿ. ದಾವಾಗ್ನಿ ಕಿಡಿಯ ಸೂಸೆ 

 ಹೂತ್ತಿ ಬಾಲ, ಸುತ್ತಾಡಿ ಚಮರಿಮ್ಯಗವೆತ್ತಿ ಬಾಲ ಬೀಸೆ | 

 ಕುತ್ರದಲ್ಲಿ ಇರೆ ಸುರಿಸು ನೀರು ; ಉರಿ ಈಡೆ ನಿನ್ನ ಮಳೆಗೆ 9 

| ಪ ಕಳೆವುದೇ ಇಷ್ಟವಹುದು ಉತ್ತಮರ ಶಕ್ತಿಗಳಿಗೆ । 

AY 

ಸಿಟ್ಟಿನಿಂದ ಸಿಡಿದೆದ್ದು ಶರಭ ಬರೆ ತಾಗಿ, ಕಂಡು ಮಿದುವು, 

— ಮೂಳೆಗಳನು ಮುರಿಕೊಳ್ಳಲೆಂದು ಹವಣಿಸಿದ ಹಾಗೆ ಅದುವು ॥ 

| ಆಲಿಕಲ್ಲಿನಿಂದಿಟ್ಟು ಕುಟ್ಟು, ಅದರಂಥ ಮೂಢರೊಳರೇ 9 

 ಮುಗಿಲಿಗೆಂದು ಕೈ ಹಾಕಿ ಹಾರಿದರೆ ಕಾಲು ಮುರಿದು ಕೊಳರೇ ? | 


 ್ನಡಮೇಘದೂತ - ಭಾವಾನುವಾದ ಖಂಡಕಾವ್ಯ: ಲೇ : ದ. ರಾ. ಬೇಂದ್ರೆ (ಅಂಬಿಕಾತನಯದತ್ರು ೨೩ 


ನೀರ ಬಲರಾಮನನ್ನು ನಂಬ 
೨ ಜ್ಯ 
ಳಗೆಲ್ಲ ಬಳಕು ತುಂಬಿ | 








ಕರಣವಳಿಯ. ತ ಯ 
ನಂಬಿದವರು ಗಳಿಸುವರು ಸ್ಥಿರದಿ ಗಣಪದಖ 


೫೬ ; 
ತೂತು ಬಿದಿರು ಕೊಳಲಾಗಿ ಊದುತಿರ, ಗಾಳಿ ತೂರಿ ನೂಗಿ 


ಶಿವನ ತಿಪುರ ಜಯಗೀತ ಹಾಡೆ ಕಿನ್ನರರು ದನಿಯ ತೂಗಿ ॥ 

ನಿನ್ನ ಗುಡುಗು ಮದ್ದಳ ಮೃದಂಗದೊಲು ತುಂಬೆ ದರಿಯ ಜಾಡು 
ಕೂಡಿದಂತೆ ಸರಿ, ಶಿವನ ನಾಟ್ಯಸಂಗೀತ ದೀಡು ಜೋಡು | 

Be 

ಮಂಜು ಬೆಟ್ಟವನು ಮೀಟು, ಹಂಸದ್ವಾರವನು ದಾಟು ಓಡು 

ಕೌಂಚ- ರಂದದಲಿ ವೀರ ಭಾರ್ಗವನಪೂರ್ವಶೌರ್ಯ 7 ನೋಡು | 

ಉತ್ತರಕ್ಕೆ ಹರಿ ಹಾಗೆ, ತೋರುತಿರೆ ನಿನ್ನ ರೂಪ ಬೇದ 

ಬಲಿಯ ಮೆಟಲೆಂದೆತ್ತಿದಂಥ ವಿಷ್ಣುವಿನ. ಶ್ಯಾಮ ಪಾದ ॥ 

೫೦ 

ಏಂದೆ ಸಂದ ರಾವಣನು ಬಿಡಿಸಿದನು ಇದರ ಸಂದುಜೋಡು 

ದೇವತೆಯರ ಕನ್ನ ಡಿಯೆ ಆದ ಕೈಲಾಸವದುವೆ ನೋಡು ॥ 

ಬಾನ ಮುಟ್ಟಿ ಕಲ ಶಿಖರವತ್ತಿ ಬೆಳಕೊತ್ತಿ ಒಟಿದಂತೆ 

ದಿನವು ಕೂಡಿ ಹಲರಾಶಿಯಾದ ಶಿವನಟಹಾಸದಂತೆ | 

೫ 

ಎಣ್ಣೆಗಲಸು ಕಾಡಿಗೆಯ ಬಣ್ಣದವ ನೀನು ನಗದ ತುದಿಗೆ 

ಕೋರೆ ಹಲ್ಲಗೆರೆಯಂತೆ ಕೊರೆದ ಕೈಲಾಸ ಕೀಳು ಬದಿಗೆ ॥ 

ಚಿತ್ತ-ಚಿತ ತ್ರಪಟದಲ್ಲೆ ಬಲ್ಲೆ ನೀನಲ್ಲ ಹೇಗೆ ಕಾಂಬೆ 

ಹೆಗಲಿನತ ಬಲಭದ ಹೊತ್ತ ಕಂಬಳಿಯೊ ಏನೊ ಎಂಬೆ | 

೬0೦ | 

ತೋಳ ಹಾವ ಬಿಚ್ಚಿಟ್ಟು ಸತಿಗೆ ಕೈಗೂಟ್ಟು , ಕಾಲನಡಿಗೆ 4 

ಲೀಲೆಯೆನಲು ಶಿವ. ಬೆಟ್ಟವೊತ್ತಬಹುದಾಗ ಗೌರಿಯಡಿಗೆ ॥ ಬ 

ಮೇಘ,  ಮೈಯನೊಟ್ಟಯಿಸಿಕೊಂಡು ಘನದಟ್ಟ ಒಟ್ಟಿಲಾಗಿ ce 


೨೪ ಕನ್ನಡ ಮೇಘದೂತ - ಅಂಬಿಕಾತನಯದತ್ತರ ಜಾ ರ್‌ gs 


₹ ಈ 
YL 
ಮ್‌; 





ಬಳೆಯ ಚುಚ್ಚಿ , ಮಳೆ ಸುರಿಯ ಇಒ x " “ತ we 
wed ಟ್‌ sd ಚ” ಮೆಚ್ಚಿ 2 
ದಿವ್ಯ ಯುವತಿಯರು ಜಳಕ ಮು" ಚ್ಚಿಯಂತೆ ಮೆಚ್ಚಿ” 


ಡ್ಕಾರು ಮೋಡ ಕ 
ಜಿಯೆ, ಬಲು ಮೆತ್ತನವನ ಕಂಡು 
9 ನನ್ನ ಬಿಡಿಸಿಕೊಂಡು | 

ಚೆನ್ನ ಹೂನ್ನ ತಾವರೆಯ ಪ್ರ 
ನೀರ ಕುಡಿಯುತಿರೆ ಬಟ್ಟೆ ಮು 
ಕಲವೃಕ್ಷಗಳ ಚಿಗುರು ಎಲೆಯ 


ಮಾಡೆ Boo 
ದು 


ಡವ ಮಾನಸದ ನೀರು ಕುಡಿಯ 
9 
ಸುಕು ಐರಾವತಕ್ಕೆ ಓಡಿಯ್ಯೆ | 


he ಕಾಯು ಮಾರು 


ಪ್ರಿಯನ ತೊಡೆಗೆ ಹರಿದಿರುವ 


ಮೋಹಮುತು ಮುಡಿದಲ್ಲಿ ಮಾಡ ರಮಣಿಯರ ತೆರಣ ಮರೆಯ | 
ಹೋಗು ನೋಡು ಒಂದೊಂದು ಸಲಕೆ ಈ ಅಲಕೆಯಿಂದ ಬೇರೆ . 
ಕಣ್ಣುಮುಟ್ಟೆ ಇನ್ನೂಮ್ಮೆ ಕಾಣದೇ ಕಂಡೆ ಎನ್ನಲಾರೆ ॥ 


ಸೇಲೆಯೆನೆ ಗಂಗೆ ಅಲ್ಲ ಹರಿಯೆ 








ಶಬ್ದಾರ್ಥ : ಉದಕ=ನೀರು. ಕೋಡು- =ಬಿಟ್ಟದತುದಿ. ಅನುಚರ-ಸೇವಕ. ಒಸಗೆ-ಶುಭಸಮಾಜಾರ. 
ಕುರುಳೋಳಿ- ಕುರುಳ್‌=-ಕೂದಲು: ಓಳಿಎಸಮೂಹ. ಚಾದಗೆ-ಚಾತಕಪಕ್ಷಿ- ಮಳೆಯ ಹನಿಯನ್ನು ಕುಡಿದು 
ಜೀವಧಾರಣೆ ಮಾಡುವುದೆಂದು ನಂಬಿಗೆ. ಬಂಜು- ಬಂಜೆ, ಅಫಲ ಅವಸ್ಥೆ ತವಿಸು-ಕಡಿಮೆಮಾ ದು. 
ಸವಿಸಿ-ರುಚಿನೋಡಿ. ನಿಚುಲ-ಹೊದಿಕೆ. ಕವಚ ಮಾಳ-ಹೊಲದಲ್ಲಿಯ ಎತ್ತರವಾದ ಪ್ರದೇಶ. 
ಎಲೆಮಾಡವ =ಮೇಲಕ್ಕೆ ಏರಬಲ್ಲ ಎಲೆಬಳ್ಳಿ ರೇವೆ=-ನದಿ. ಕಡವಾಲ-ಕದಂಬ ವೃಕ್ಷ ದಶಾರ್ಣ- ಮಧ್ಯಪ್ರದೇಶ. 
ಸುಂದುಎಮಲಗು, ದಿಶ್ವಾಂತಿಪಡೆ, ಕಮರೆ- =ಬಾಡಲು, ಸುಟ್ಟುಹೋಗಲು. ಪಾಮರ ಪಾಮರಿಯರುತಕಿರಾತ 
ಪುರುಷರು ಸ್ಕೀಯರು. ಸುಸಿಲಐಸಂಭೋಗ. ಶಿಪ್ರಾವಾತ- ಮಂದವಾದ ಗಾಳಿ. ತರಹರಿಸು-ತಾಳ್ಗಯಿಂದ 
ಇರು. ಚಕ ಸಕಾ೦ಂತಿಯುಕ್ತ ಉರು-ಅಧಿಕ. ಜಾಡು-ಸಾಲು. ಕಈಡು=ತೃಪ್ಲಿದಾಯಕ. ಕೆಚ್ಚಎ gS 
ತಾರುಮಾರು-ಇ ಇತ್ತರಿತಗತಿಯಿಂದ. ಸೇಲೆಎಸೆಲ್ಲೆ , ಬಟ್ಟೆ. 


O 


ನ್ನಡ ಮೇಘದೂತ — ಭಾವಾನುವಾದ ಖಂಡಕಾವ್ಯ: ಲೇ : ದ. ರಾ. ಬೇಂದ್ರೆ (ಅಂಬಿಕಾತನಯದತ್ತ ೨೫ 
ಇವಾ ಪೊ ET LL ಘಟ 


"ತನ್ನ ತೇಜಸಿನಿಂದ ಅಂತ ತರಿಕ್ಷವನ್ನಲ್ಲ ತುಂಬುವವಳೂ, ಉದಕ 
ನಿರ್ಮಾಪಕಳೂ ಆದ ಊರ್ವಶಿಯನ್ನು ಶ್ರೇಷ್ಠ ಮಾನವನಾದ ನಾನ 
(ಪುರೂರವ) ನನ್ನ ವಶಕ್ಕೆ ತೆಗೆದುಕೊಳ್ಳುತ್ತೇನೆ. ಉತ್ತಮವಾದ ಕವ 
ಕರ್ತೃವಾದ ಪುರೂರವನು ನಿನ್ನನ್ನು ಸಮೀಪಿಸಿ. ನಿನ್ನ ಸಹಸಾಖ್ಯಃ 
ಅನುಭವಿಸಲಿ. ನಿನ್ನ ವಿರಹದಿಂದ ನನ್ನ ಹೃದಯವು ತ 
ಹಿಂತಿರುಗು” ಯಗೇದ ಮಂ. ೧೦. ೯೫-೦೭೭ ಈ ಸೂಕ್ತದ 
ಉತ್ತರ ಮೇಘದೂತಕ್ಕೆ ಇದೆ. 


ತ 
J © El 
°F: ವ್‌ Zt x 


L Go 
Eb 


NAD 


eb 
(4 


gs 


ಊರ್ವಶಿ ಮತ್ತು ಪುರೂರವಸಿನ ಸಂಭಾಷಣ ರೂಪವಾದ ಪ್ರಕರಣವು 
ಲೌಕಿಕವಾದ ಪ್ರೇಮ ಮತ್ತು ವಿರಹಗಳನ್ನು ಪ್ರಕಾಶಪಡಿಸುವುದರ ಮೂಲಕ 
ಅಲೌಕಿಕವಾದ ತತ್ತ್ವವನ್ನು ಪ್ರತಿಪಾದಿಸುವ ಆಖ್ಯಾನಗಳಲ್ಲಿ ಒಂದಾಗಿದೆ. 


ವಿಶೇಷ : ಕಾರ್ತಿಕ Hs ಏಕಾದಶಿಗೆ `ಉತ್ಥಾನ ಏಕಾದಶಿ' 'ಬೋಧಿನಿ 
ಏಕಾದಶಿ' DOW ಹಸ ಗರುಗಳು ಪ್ರಚಾರದಲ್ಲಿವೆ. ದೇವರು ಅಂದು 
ಏಳುತ್ತಾನೆ. ತುಳಸಿಯ ಕೂಡ ಅವನ ವಿವಾಹವಾಗುತ್ತದೆ. ಕರಿಯ 
ತುಳಸಿಗೆ "ಕುಬೇರಕ' ಎನ್ನುತ್ತಾರೆ ಎಂಬುದು ಲಕ್ಷಿಸುವಂಥ ಮಾತು. ಭಾಗವತ 
ಸಾಂಪ್ರದಾಯದವರು ಆಷಾಢ ಕಾರ್ತಿಕಕ್ಕೆ ಪಂಢರಪುರಕ್ಕೆ 'ವಾರಿ' 
ಹೋಗುತ್ತಾರೆ. ಇಂಥ ಒಂದು ವ್ರತಕಥೆಯನ್ನು ಜಗದ್ವಿಖ್ಯಾ ತವಾಗುವಂತೆ. 
ಕಾವ್ಯವಾಗಿ ಮಾರ್ಪಡಿಸಿದ್ದು ಕಾಲಿದಾಸನ ಪತಿಭೆಗೆ ಭೂಷಣವೆಂದೇ 
ಹೇಳಬಹುದು. ಕಾರ್ತಿಕದೊಳಗಿನ ಧರಣೇವ್ರತವನ್ನು ಶಕುಂತಲೆ ಕೂಡ 
ಆಚರಿಸಿದ್ದಳು ಎಂದು ವರಾಹ ಪುರಾಣವು ಹೇಳುತ್ತದೆ. ಇದು ಯೋಗೀಶ್ಲರ 
ದ್ವಾದಶಿ ವ್ರತವು. ಯಕ್ಷನ ವಿಯೋಗ ಶಾಪ ಹೋಗಿ ಯಕ್ಷಯಕ್ಷಿ ಮಿಲನದ 
ಯೋಗ ತರುತ್ತದೆ. 


ee cae nce nce RESETS 


ಗೋ ett | 


